ಕರ್ನಾಟಕ ವಿಧಾನ ಪರಿಷತು 


ಹುಕ್ಕ್‌ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 64 ಮ 
ಪಶ್ನೆ ಕೇಳಿದವರ ಹೆಸರು : ಮಾನ್ಯಶ್ರೀ ಯು.ಬಿ. ವೆಂಕಟೇಶ್‌ 
ಉತ್ತರಿಸಬೇಕಾದ: ದಿನಾಂಕ : 15-07-2019 
ಉತ್ತರಿಸಬೇಕಾದ ಸಚಿವರು : ತೋಟಗಾರಿಕೆ ಸಚಿವರು 
ಕ್ರ. | ಪ್ರಶ್ನೆ ಉತ್ತರ 
ಸಂ.. \ 
ಅ. ರಾಜ್ಯದಲ್ಲಿ ಕರ್ನಾಟಿಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ 


ಆರ್ಟಿಕಲ್ಪರ್‌ ಫೆಡರೇಷನ್‌ 
ಎನ್ನುವ ಸಂಸ್ಥೆ 


ಮಹಾಮಂಡಳ ನಿಯಮಿತ, ಬೆಂಗಳೂರು, ಸಂಸ್ಥೆಯು ಅಸ್ತಿತ್ವದಲ್ಲಿದೆ. 
ಇದರ ಕಾರ್ಯವ್ಯಾಪ್ಲಿಯು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಿಸಿದೆ. 
ಅಸ್ಲಿತ್ತದಲ್ಲಿದೆಯೇ ಇದಲ್ಲಿ NR 


ಇದರ" 'ಕಾರ್ಯವ್ಯಾಪಿ 

ಆ: ಣದಲ್ಲಿ, ಈ ಸಂಸ್ಥೆಈ ಸಂಸ್ಥೆಯು. ಮೇ 1998 ..ರಿಂದ --- ಕಾರ್ಯನಿರ್ವಹಿಸುತ್ತದೆ. 
ಎಂದಿನಿಂದ ಕಾರ್ಯಮಹಾಮಂಡಳದ ಉಪ ವಿಯಮದಂತೆ ಸಂಸ್ಥೆಯ .ಉದ್ದೇಶಗಳು 
ನಿರ್ವಹಿಸುತ್ತಿದೆ; ಈ ಸಂಸ್ಥೆಕೆಳಕಂಡಂತಿದೆ:- 
ಸಾ ಪನೆಯ 1. ತೋಟಗಾರಿಕಾ ಬೆಳೆಗಳ ಅಭಿವೃದ್ದಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ 
ಉದ್ದೇಶಗಳೇನು; ಪ್ರಸ್ತುತ , ನೀಡುವುದು. 
ks ಮ 2. ತೋಟಗಾರಿಕಾ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡುವುದು. 

| ನ್ನಗಳನ್ನು ಕೊಳ. ಟಿ 

ಟುವಟಿಕೆಗಳೇನು 3. ತೋಟಿಗಾರಿಕಾ ಉತ್ಸ್ಪನ್ನಃ। ೩. ವುದು ಮತ್ತು ಮಾರಾ 


' “ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನಗಳ ಮಾರಾಟ ಮತ್ತು 
ಸಂಸ್ಕರಣ ' ಸಹಕಾರ ಸಂಘ” ಗಳಿಗೆ ಹಣಕಾಸು 
ನೀಡುವುದು. a 
ಶಾಖೆಗಳನ್ನು ತೆರೆಯುವುದು, 'ತ್ರತ್ಯಾಗಾರವುಳ, ಕೇಂದ್ರ ಉಗ್ರಾಣ 

“ಸಂಗ್ರಹಣ ಮತ್ತು" 


ಮಾಡುವುದು. (ನಗದು ಮತ್ತು ಸಾಲವಾಗಿ). 

ಮಾರಾಟ ನೀತಿ ಹಾಗೂ ಕ್ರಿಯಾ ಯೋಜನೆ" ರೂಪಿಸುವುದು. 
ಬೆಲೆಗಳು, ಗುಣಮಟ್ಟದ ' ಮಾನದಂಡ ಮತ್ತು ಕಚ್ಚಾ ವಸ್ತುಗಳ]. 
ಹಾಗೂ ಸಾಮಾನುಗಳನ್ನು ಕಟ್ಟುವ ಪ್ಯಾಕಿಂಗ್‌ ಸಾಮಗಿಗಳ 
ಸಂಗ್ರಹಣೆ. - 

ಕರ, ವಂತಿಗೆ ರೂಪದಲ್ಲಿ ಕ್ರೋಡಿಕರಿಸುವುದು. ಮಾರುಕಟ್ಟೆಗೆ ಅತೀ 
ಹೆಚ್ಚು'ಹಣ್ಣು ಮತ್ತು ತರಕಾರಿ ಬಂದಾಗ ಅದರ ನಿರ್ವಹಣೆ. (Gh ' 
Marketing). 
ವ್ಯಾಪಾರ ವ್ಯವಹಾರಗಳಿಗೆ ಹಣಕಾಸು ಸಂಗ್ರಹಣೆ ಅಥವಾ ಸದಸ್ಯ 


ಗ್ರೇಡಿಂಗ್‌" 'ಕೇಲದ್ರಗಳು `` ತೋಟಗಾರಿಕಾ 
ಉತ್ಪಾದನೆಗಳ. (ತಾಜಾ' ಮತ್ತು ಸಂಸ್ಕರಿಸಿದ) ಸಂಗ್ರಹಣ ಮತ್ತು 
ಮಾರಾಟದ ಬಗೆಗೆ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು 


ಆಡಳಿತ ಮಂಡಳಿಯ ಅನುಮತಿ ಪಡೆದು ಹೊರ ರಾಜ್ಯಗಳಲ್ಲಿ 
ಮಾರಾಟ ಮಳಿಗೆಗಳು ಮತ್ತು ಗುತ್ತಿಗೆ ಆಧಾರದ ಮೇಲೆ ಒಡಂಬಡಿಕೆ 


ಹಾಗೂ: .ಬಪ್ಪಂದ ಮಾಡಿಕೊಂಡು ವ್ಯಾಪಾರ ಮಾಡುವುದು. 


ಸಹಾಯ § 


ಮ 


- ಚೆಳುಪಳಿಗೆ ಉತ್ತೇಜನ, ವಿಶೇಷವಾಗಿ ತೋಟಗಾರಿಕಾ ಬೆಳೆ ಮತ್ತು 


.- ತೋಟಗಾರಿಕೆಗೆ ಅನುಕೂಲಕರವಾದ ರೀತಿಯಲ್ಲಿ ತೋಟಗಾರಿಕೆ 


. ಸದಸ್ಯರಿಗೆ ತೋಟಗಾರಿಕಾ ಸಾಮಗ್ರಿಗಳು ಹಾಗೂ ಇತರೆ ಪರಿಕರಗಳ 


13. ತೋಟಗಾರಿಕೆ ' ಉತ್ಸ್ಪನ್ನ' ಮತ್ತು ಸಹಕಾರಿ ಮಾರಾಟದ ' ಬಗೆಗೆ 


. ಸರ್ಕಾರದ ಮತ್ತು ಯಾವುದೇ ಕಾಯಿದೆಯಡಿಯಲ್ಲಿ 


. ಚಿಲ್ಲರೆ ವ್ಯಾಪಾರಿಗಳೊಡನೆ ಒಪ್ಪಂದಗಳನ್ನು ಅನುಮೋದಿತವಾದ.  -: 
ಒಡಂಬಡಿಕೆಯೊಂದಿಗೆ (ಬಂಟ) ಮಾರಾಟದ ಹಕ್ಕನ್ನು (ಫ್ರಾಂಜೈಸ್‌) 


ಶೀತಲೀಕರಣ ಪೂರ್ವಭಾವಿ ಘಟಕಗಳು," ಶೈತ್ಯಾಗಾರಗಳು, ಬೆಳೆ! 
ಕೊಯ್ಲು ನಂತರದ ಮೂಲಭೂತ ಸೌಕರ್ಯಗಳು ತನ್ನ: ಸ್ವಂತ 
ಉಪಯೋಗಕ್ಕೆ" ಮತ್ತು ಸದಸ್ಯ ಸಂಘಗಳ ಮುತ್ತಿತರ.. ಚಿಳಗಾರರ 
ಉತ್ಪಾದನೆಗಳ ಶೇಖರಣೆ - ಮತ್ತು ಮಾರಾಟದ ಬಗೆಗೆ 
ಅನುಕೂಲಕರವಾದ ಉಗ್ರಾಣಗಳ ಕಟ್ಟುವಿಕೆ. '. ತಯಾರಿಕಾ 
ಘಟಕಗಳ ಸ್ಥಾಪನೆ ಮತ್ತು ಸಂಸ್ಕರಣ ಘಟಕಗಳ ಸ್ಥಾಪನೆ. 


; ಮಹಾಮಂಡಳದ ವ್ಯಾಪಾರಕ್ಕೆ ಅನುಕೂಲ. ವಾಗುವಂಿತೆ : 


ಜಮೀನಿನ ಅಥವಾ ಕಟ್ಟಡಗಳ, ಉಪಕರಣಗಳ ಒಡೆತನ 
ಹೊಂದುವುದು ಮತ್ತು ಅವುಗಳನ್ನು ಬಾಡಿಗೆಗೆ ಅಥವಾ ಭೋಗ್ಯಕ್ಕೆ 
ನೀಡುವುದು ಹಾಗೂ ತೆಗೆದುಕೊಳ್ಳುವುದು" 


ಉತ್ಪನ್ನಗಳ, ಅಂತರ ರಾಜ್ಯ ವಾಣಿಜ್ಯ ಆಮದು ಅಥವಾ ರಪ್ತು, 
ಮಹಾಮಂಡಳ ತನ್ನ ಪರವಾಗಿಯಾಗಲಿ ಅಥವಾ ತನ್ನ ಸದಸ್ಯ 
ಸಂಘಗಳ ಪರವಾಗಿಯಾಗಲಿ, ತೋಟಗಾರಿಕಾ ಮತ್ತು 
ಸಂಬಂಧಪಟ್ಟ ಪದಾರ್ಥಗಳ ಮಾರಾಟ ವ್ಯವಸ್ಥೆ ಮಾಡುವುದು. 


ಸರಬರಾಜಿಸ ವ್ಯವಸ್ಮೆ ಮಾಡುವುದು. 


ಪ್ರಚಾರ ಮತ್ತು ಪ್ರಕಟಣೆ, ಪ್ರಕಟಿತ ಸಾಹಿತ್ಯದ ಸರಬರಾಜು, 
ಪ್ರದರ್ಶನಗಳ ಏರ್ಪಾಟು, ಸಮ್ಮೇಳನಗಳು, ವಿಚಾರಗೋಷ್ಠಿ, 
ಕಾರ್ಯಾಗಾರಗಳು ಮತ್ತು ಅಧ್ಯಯನ ಪ್ರವಾಸಗಳನ್ನು 
ಕೈಗೊಳ್ಳುವುದು. ' 


ನೋಂದಾಯಿತ ಸಾರ್ಪಜನವನಿಕ (ಬಾಡಿಗಳ) (B೦೮) : ಹಾಗೂ 
ನಿಗಮಗಳ ಏಜೆಂಟ್‌ರಾಗಿ ವರ್ತಿಸುವಿಕೆ: ಸರ್ಕಾರಿ ಸಹಕಾರಿ, 
ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಮತ್ತು ಖಾಸಗೀಯೇತರ 
ಸಂಘಟನೆಗಳಿಗೆ, ಅವುಗಳನ್ನು ನಾಮಾಂಕಿತ ಸದಸ್ಯರನ್ನಾಗಿ 
ಸೇರಿಸಿಕೊಂಡು ನಂತರ ತಾಜಾ ಮತ್ತು ಸಂಸ್ಕರಣಗೊಂಡ 
ತೋಟಗಾರಿಕಾ ಉತ್ಪನ್ನಗಳನ್ನು ನಗದು ಅಥವಾ: ಸಾಲದ 
ಆಥಾರದ ಮೇಲೆ.ಒದಗಿಸುವುದು. 


ನೀಡುವುದು. 


ಕೆಂದ್ರಗಳಿಂದ,. ತೋಟಗಾರಿಕೆಯಲ್ಲಿ ಅತ್ಯಾಧುನಿಕ ಮತ್ತು 
ಸುಧಾರಿತ. ತಂತ್ರಜ್ಞಾನವನ್ನು ಬೆಳೆಗಾರರಿಗೆ: ವರ್ಗಾವಣೆ ಮಾಡಲು 
ಕ್ರಮಕ್ಕೆಗೊಳ್ಳುವಡು. 


ಅಥವಾ. ಭದ್ರತೆಯ ಪಾಲಾಗಿ ಯಾವುದೇ ಲಭ್ಯವಾದ ಜಮೀನು, 


ಕಟ್ಟಡ ಅಥವಾ ಬೇರಾವುದೇ ಸ್ಥಿರ ಸ್ಥತ್ತುಗಳನ್ನು ಸಹಕಾರ 
ಸಂಸ್ಥೆಗಳಿಗೆ ಬಾಡಿಗೆ ಅಥವಾ ಭೋಗ್ಯಕ್ಕೆ ನೀಡುವುದು. 


. ಪ್ರಮುಖ. ಮಾರುಕಟ್ಟೆಗಳಲ್ಲಿನ ಬೆಲೆಗಳ ಸಾಮಾನ್ಯ ಪ್ರವೃತ್ತಿಯ! 


ಬಗೆಗೆ ' ವ್ಯಾಪಾರಿ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ತನ್ನ 
ಸದಸ್ಯರಲ್ಲಿ ಪ್ರಸರಣೆ ಮಾಡುವುದು. ರಾಜ್ಯದಲ್ಲಿ 'ಸಹಕಾರಿ 


ಅಪುಗಳ ಮಾರಾಟ ಅಭಿವೃದ್ದಿಗೆ ಒತುಕೊಡುವುದು. 


KG 


ಅಭಿವೃದ್ದಿ ಹೊಂದಿದ ದೇಶಗಳಿಂದ. `ಪಮತ್ತ” "ಸಂಶೋದನಾ 


ವ್ಯಾಪಾರಕ್ಕೆ. ಸಂಬಂಧಿಸಿದಂತೆ...ಸಾಲ..ಪಡೆಯಲು, ಭದ್ರತೆಯಾಗಿ... ಮ 


} ಪ್ರಸುತ ಸಂಸ್ಕ ಮಾವಾ ಘಾಡ: - 

1. ಜಿಲ್ಲಾ ಹಾಪ್‌ಕಾಮ್ಸ್‌ಗಳಲ್ಲಿ ಹೊಸದಾಗಿ ಮಾರಾಟ: ಮಳಿಗೆಗಳು: 
ಆಧುವನಿಕ ಮಾರಾಟಿ ಮಳಿಗೆಗಳು, ' ಸಂಸ್ಕರಣಾ: ಘಟಕಗಳು ಹಾಗೂ 
ಹಾಲಿ ಇರುವ ಮಳಿಗೆಗಳ ನವೀಕರಣಕ್ಕಾಗಿ ಸಂಸ್ಥೆಯವತಿಯಿಂದ 
ಅನುದಾನವನ್ನು ವಿತರಿಸಲಾಗುತ್ತಿದೆ. . 

2. ಜಿಲ್ಲಾ “ಹಾಪ್‌ಕಾಮ್ಸ್‌ಗಳಲ್ಲಿ ಮೊಬೈಲ್‌ ವಾಹನದ ಮೂಲಕ।' 

ಮಾರಾಟ ಮಾಡುವ ವ್ಯವಸ್ಥೆ ಕಲ್ಪಿಸಲು ಐ.ಐಃಹೆಚ್‌.ಆರ್‌. 
ಬೆಂಗಳೂರು . ವತಿಯಿಂದ ವಾಹನದ - ವಿನ್ಯಾಸಗೊಳಿಸಿ 
ಪ್ರಾಯೋಗಿಕವಾಗಿ ಜಿಲ್ಲಾ ಹಾಪ್‌ಕಾಮ್ಸ್‌, ಮೈಸೂರು ರವರಿಂದ 
ನಡೆಸಲಾಗುತ್ತಿದೆ. 
ಜಿಲ್ಲಾ'' ಹಾಪ್‌ಕಾಮ್ಸ್‌, ಮೈಸೂರು " ಮತ್ತು ಮಂಗಳೂರಿನ 
ಗಣಕೀಕರಣ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. 

3. ರೈತ ಸದಸ್ಯರು ತಮ್ಮ ತೋಟದಿಂದ ಹಣ್ಣು ಮತ್ತು ತರಕಾರಿಗಳ! 
ಸಾಗಾಣೆ ಮಾಡಲು ಅನುಕೂಲವಾಗುವಂತೆ ಪ್ನಾಸ್ಠಿಕ್‌ 
ಕ್ರೇಟ್ಸ್‌ ಗಳನ್ನು : ಶೇಕಡ 50% ರ ಸಹಾಯಧನದಂತೆ ಜಿಲ್ಲಾ 
ಹಾಪ್‌ಕಾಮ್ಸ್‌ಗಳ ಮೂಲಕ ವಿತರಣೆ ಮಾಡಲಾಗುತ್ತಿದೆ. 

4. ಹಣ್ಣು ಮತ್ತು ತರಕಾರಿಗಳ ಬೇಸಾಯ, ಕೋಯ್ದು, ಕೋಯ್ಲೋತ್ತರ 

ನಿರ್ವಹಣೆ ಹಾಗೂ ಮಾರಾಟದ ಬಗ್ಗೆ ತರಬೇತಿ ಹಾಗೂ ಜಿಲ್ಲಾ: 


ಸಂಸ್ಥೆವತಿಯಿಂದ ಆಯೋಜಿಸಲಾಗುತ್ತಿದೆ. 
5. ಫೆ.ಟಿ:ಪಿ.ಪಿ. ಕಾಯಿಡೆಯ 4 (ಜಿ) ಅಡಿಯಲ್ಲಿ ವಿನಾಯಿತಿ ಪಡೆಯಲು 
ಸಂಸ್ಥೆಯ ಮುಖಾಂತರ ಪ್ರಸ್ತಾವನೆಯನ್ನು . ಸಲ್ಲಿಸಿ ವಿನಾಯಿತಿ 
ಪಡೆಯಲಾಗಿದೆ. ವಿವಿಧ ವಸತಿ ಶಾಲೆಗಳು, ಸರ್ಕಾರಿ ಶಾಲೆಗಳು, 
ಆಸ್ಪತ್ರೆಗಳು ಹಾಗೂ ಕಾರ್ಲಾನೆಗಳಿಗೆ ಹಣ್ಣು ಮತ್ತು 
$ ತರಕಾರಿಗಳನ್ನು - ಜಿಲ್ಲಾ ಹಾಪ್‌ಕಾಮ್ಸ್‌ಗಳ ಮುಖಾಂತರ 
; 6. ಜಿಲ್ಲಾ. ಹಾಪ್‌ಕಾಮ್ಸ್‌ ವತಿಯಿಂದ ಹಣ್ಣು ಮತ್ತು ತರಕಾರಿಗಳ 


ಮಾರಾಟಕ್ಕೆ ಸಲಹೆ / ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. 


| 
[ನ ಸಡತ ಸಂಖ್ಯೆ: HORT1/64/HGM/2019-admn-Horti-Se 
EAS 


(ಎಂ.ಸಿ. ಮನಗೂಳಿ 
ತೋಟಗಾರಿಕೆ ಸಚಿಷಪರು 


"ಎಂ.ಸಿ. ಮನಗೂಳಿ (aeವನ” 
NKUmSd 5 ಸಟ್ಟಿವಳು 


 ಹಾಪ್‌ಕಾಮ್ಸ್‌ಗಳ - ವ್ಯವಹಾರ: ' ಸಮಾವೇಶಗಳನ್ನು 


